ಕರ್ನಾಟಕ ವಿಧಾನ ಪರಿಷತು 


[eu 
ಚುಕ್ಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1175 
ಸದಸ್ಯರ ಹೆಸರು 0 ಡಾ॥ ವೈ.ಎ.ನಾರಾಯಣಸ್ವಾಮಿ 
(ಶಿಕ್ಷಕರ ಕ್ಲೇತು 
ಉತ್ತರಿಸುವ ಸಚಿವರು ಕೆಂದಾಯ ಸಚಿವರು 
ಉತ್ತರಿಸುವ ದಿನಾಂಕ 22.09.2021 
ಕ್ರ.ಸಂ ಪ್ರಶ್ನೆ ಉತ್ತರ s 

ಅ ಕೋಲಾರ ಜಿಲ್ಲೆಯಲ್ಲಿ ಅಸಿಸ್ಥಂಟ್‌ | ಕೋಲಾರ ಉಪವಿಭಾಗದ ಸಹಾಯಕ ಕಮೀೀನಷರ್‌ ರವರ | 
ಕಮೀಷನರ್‌ ನ್ಯಾಯಾಲಯದಲ್ಲಿ | ನ್ಯಾಯಾಲಯದಲ್ಲಿ ಕಳೆದ 5 ವರ್ಷಗಳಲ್ಲಿ! ಒಟ್ಟು 3724 
ಕಳೆದ 5 ವರ್ಷಗಳಲ್ಲಿ ಉಪ ವಿಭಾಗ ಪ್ರಕರಣಗಳನ್ನು . ಇತ್ಯರ್ಥಪಡಿಸಲಾಗಿರುತ್ತದೆ. 
ಅಧಿಕಾರಿಯು } ಎ.ಸಿ. | ತಾಲ್ಲೂಕುವಾರು ಮಾಹಿತಿ ಈ ಕೆಳಕಂಡಂತಿದೆ: 
ನ್ಯಾಯಾಲಯದಲ್ಲಿ ಇತ್ಯರ್ಥ ಪಡಿಸಿದ T 
ಪ್ರುಕರಣಗಳೆಷ್ಟು; (ತಾಲ್ಗುಕುವಾರು || ಕ್ರ.ಸಂ ತಾಲ್ಲೂಕು ವಿಲೇವಾರಿಯಾದ 
ವಿವರಗಳನ್ನು ನೀಡುವುದು) ಪ್ರಕರಣಗಳ ಸಂಖ್ಯೆ 

a 1 | ಕೋಲಾರ 898 | 
2 ಬಂಗಾರಪೇಟೆ ೩ 649 
| ಕೆ.ಜಿ.ಎಫ್‌. 
3 ಮುಳಬಾಗಿಲು | 621 
[4 | ಶ್ರೀವಿವಾಸಪುರ 423 
5 | ಮಾಲೂರು 1133 - | 
ಒಟ್ಟು 3724 

ಆ |ಮೇಲ್ಯಂಡ ಪ್ರಕರಣಗಳನ್ನು ಪಿ.ಟಿ.ಸಿ | ಪಿ.ಟಿ.ಸಿ.ಎಲ್‌ ಕಾಯಿದೆಯಡಿ ಬಿಲೇವಾರಿಯಾದ 
ಕಾಯ್ದೆ ಅಡಿಯಲ್ಲಿ ಬರುವ ಪ್ರಕರಣಗಳ ತಾಲ್ಲೂಕುವಾರು ಪ್ರಕರಣಗಳ ವಿವರ: 
ಸಂಖ್ಯೆ ಎಷ್ಟು; (ವಿವರಗಳನ್ನು 4 ವಿಲೇವಾರಿಯಾದ 
ತಾಲ್ಲೂಕುವಾರು ನೀಡುವುದು) ಕ್ರಸಂ | ತಾಲ್ಲೂಸು ಪ್ರಕರಣಗಳ ಸಂಖ್ಯೆ 

. 1 ಕೋಲಾರ 43 - 
7 ಬಂಗಾರಪೇಟ & | 25 
ಕೆ.ಜಿ.ಎಫ್‌. 
3 ಮುಳಬಾಗಿಲು 26 
4 ಶ್ರೀನಿವಾಸಪುರ | 36 
& 5 | ಮಾಲೂರು 47 
ಒಟ್ಟು 177, 

ಇ | ಮೇಲ್ಕಂಡ ಪ್ರಕರಣಗಳಲ್ಲಿ ವಿಜವಾದ | ಇಲ್ಲ. - K 
ರೈತರಿಗೆ ಅನ್ಯಾಯವಾಗುತಿರುವುದು | ಅಂದಿನ ಕೋಲಾರ ಉಪ ವಿಭಾಗದ ಉಪ 
ಸರ್ಕಾರದ ಗಮನಕೆ, ಬಂದಿದೆಯೇ (ಈ | ವಿಭಾಗಾಧಿಕಾರಿಗಳಾದ ಶ್ರೀಮತಿ: ಸುಭಾ ಕಲ್ಯಾಣ್‌, 
ಸಂಬಂಧ ಆಗಿನ ಉಪ | ಭಾ.ಆ.ಸೇ ಹಾಗೂ ಶ್ರೀ ಸೋಮಶೆಖರ ವಿ. ಕ.ಆ.ಸೇ 
ವಿಭಾಗಾಧಿಕಾರಿಗಳ ವಿರುದ್ಧ ತವಿಖಾ | ಇವರುಗಳ ವಿರುದ್ದ ಲೋಕಾಯುಕ್ತ ಹಾಗೂ ಭುಷ್ಠಾಚಾರ 
ಸಂಸ್ಥೆಗಳಲ್ಲಿ ದಾಖಲಾಗಿರುವ ದೂರು! | ನಿಗ್ರಹ ದಳ ತನಿಖಾ ಸಂಸ್ಥೆಗಳಲ್ಲಿ ಯಾವುರೇ'ಥೂರುಗಳು 
ಅರ್ಜಿಗಳ ವಿವರಗಳನ್ನು ನೀಡುವುದು] | ದಾಖಲಾಗಿರುವುದಿಲ್ಲ. ಹ 

[4 

ಈ | ಉಪವಿಭಾಗಾಧಿಕಾರಿ ಸ್ಥಾನ | ಭ್ರಷ್ಠಾಚಾರ ಎಸಗಿರುವ ಬಗ್ಗೆ ಸಾರ್ವಜವಿಕರಿಲದ ದೂರು 
ದುರುಪಯೋಗ ಪಡಿಸಿಕೊಂಡು | ಹಾಗೂ ಜಿಲ್ಲಾಧಿಕಾರಿಗಳಿಂದ ಯಾವುದೇ ವರದಿ 
ನಿಜವಾದ ರೈತರಿಗೆ ಅನ್ಯಾಯ ಮಾಡಿ ಸರ್ಕಾರದಲ್ಲಿ ಸ್ವೀಕೃತಗೊಂಡಿರುವುದಿಲ್ಲವಾದರಿಂದ, 
ಭುಷ್ಠಾಚಾರ ಎಸಗಿರುವ ಸಂಬಂದಿತ | ಸದರಿ ಅಧಿಕಾರಿಗಳ ಮೇಲೆ ಕುಮ ಕೈಗೊಳ್ಳುವ ಪುಶ್ನೆ 
ಉಪ ವಿಭಾಗಾಧಿಕಾರಿ ಮೇಲೆ ಸರ್ಕಾರ | ಉದ್ದವಿಸುವುದಿಲ್ಲ. 

| ಕೈಗೊಂಡ ಕ್ರಮಗಳೇಮ? _ 
ಸಂಖ್ಯೇಆರ್‌ಡಿ/116/ಟಿಆರ್‌ಎ೦/2021 , ಬ 
Ko ಅಶೋಕ) 


" ಕೆಂದಾಯ ಸಚಿವರು 


